ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪಸ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


750 

ಶ್ರೀ ಶಶಿಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಷೇತು 

05-03-2021. 

ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಕ್ರಸಂ 


ಪ್ನೆ 


ಪತರ 


ಕಳೆದ 03 ವರ್ಷಗಳಲ್ಲಿ ಪ್ಮಾಣ 
ಕರ್ನಾಟಕ ಭಾಗದಲ್ಲಿ ಎಷ್ಟು 
ಹೊಸ ಗ್ರಾಮ ಪಂಚಾಯಿತಿಗಳನ್ನು 
ಸೃಜಿಸಲಾಗಿದೆ; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ಕಳೆದ"3`ವರ್ಷಗಳಕ್ಷ ರಾಜ್ಯದ ಕಲ್ಯಾಣ `ಕರ್ನಾಟಕ `ಭಾಗದಲ್ಲ 
ಹೊಸದಾಗಿ ಗ್ರಾಮ ಪಂಚಾಯತಿಗಳನ್ನು ' ಸೃಜಿಸಿರುವುದಿಲ್ಲ. 


(ಅ) 


ಹೊಸ ಗ್ರಾಮ ಪಂಚಾಯಿತಿಗಳನ್ನು 


ಕರ್ನಾಟಕ `ಗ್ರಾಮ ಸ್ಥರಾಜ್‌ ಮತ್ತು ಪಂಚಾಯತ್‌ ಇಧಿನಿಯವ; 
1993 ಪ್ರಕರಣ 4 ರಲ್ಲಿ ಸರ್ಕಾರದ ಸಾಮಾನ್ಯ ಅಥವಾ ವಿಶೇಷ 
ಆದೇಶಗಳಿಗೊಳಪಟ್ಟು ಜಿಲ್ಲಾಧಿಕಾರಿಗಳು 5000 ಕಂತ ಕಡಿಮೆ ಇಲ್ಲದ 
ಮತ್ತು 7000 ಕ್ಕೆ ಹೆಚ್ಚಿಗೆ ಇಲ್ಲದ ಜನಸಂಖ್ಯೆಯುಳ್ಳ ಒಂದು 
ಗ್ರಾಮವನ್ನು ಅಥವಾ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ 
ಯಾವುದೇ ಪ್ರದೇಶವನ್ನು ಪಂಚಾಯತಿ ಪ್ರದೇಶವೆಂದು 
ಘೋಷಿಸುವುದು ಯುಕ್ತವೆಂದು ಅಭಿಪ್ರಾಯಪಟ್ಟರೆ, ಮೊದಲೆ ಪ್ರಕಟಣೆ 
ಹೊರಡಿಸಿದ ತರುವಾಯ ಅಂತಹ ಪ್ರದೇಶವನ್ನು ಪಂಚಾಯತಿ 
ಪ್ರದೇಶವೆಂದು ಘೋಷಿಸಬಹುದು ಮತ್ತು ಅದರ ಕೇಂದ್ರ ಕಾರ್ಯ 
ಸ್ಥಾನವನ್ನು ನಿರ್ದಿಷ್ಟಪಡಿಸಬಹುದಾಗಿದೆ. 


(ಇ) 


ಮಾಡಲು ಇರುವ 
ಮಾನದಂಡಗಳೇನು; 

ರಾಜ್ಯದ ಪ್ರತ ಸ್ರಾವ 
ಪಂಚಾಯಿತಿಗೂ ಸರ್ಕಾರದಿಂದ 


ಯಾವ ಯಾವ ಯೋಜನೆಗಳಿಗೆ 
ಎಷ್ಟು ಅನುದಾನ ನೀಡಲಾಗುತಿದೆ; 
(ವಿವರ ನೀಡುವುದು) 


ಕೇಂದ್ರ 'ಮತ್ತುರಾಜ್ಯ ಸರ್ಕಾರದಿಂದ ಗ್ರಮ ಪಂಜಾಯತಗಗ 
ವಾರ್ಷಿಕವಾಗಿ ಸಿಗುವ ಅನುದಾನದ ವಿವರ ಈ ಕೆಳಕಂಡಂತಿದೆ. 


ಯೋಜನೆ] ಅನುದಾನದ'ಮೊತ್ತ 
ಕ್ರಸಂ. ಕಾರ್ಯಕ್ರಮ 

1 ಶಾಸನಬದ್ಧೆ ರಾ10.00-72.00 ಲಕ್ಷಗಳು. 
ಅನುದಾನ 

2 15ನೇ ಹಣಕಾಸ್‌]7ಜನ ಸಂಖ್ಯೆ ಮತ್ತು 
ಆಯೋಗದ ಭೌಗೋಳಿಕ ಪ್ರದೇಶದ 
ಅನುದಾನ ಆಧಾರದ ಮೇಲೆ ರೂ. 

15.00- 25.00 ಲಕ್ಷಗಳು. 

3 ಮಹಾತ್ಮಗಾಂಧಿ ಪ್ರತ ಗ್ರಾಮ 
ರಾಷ್ಟ್ರೀಯ ಪಂಚಾಯಿತಿಯಲ್ಲಿನ ಕಾರ್ಮಿಕ 
ಗ್ರಾಮೀಣ ಆಯವ್ಯಯ ಆಧರಿಸಿ 
ಉದ್ಯೋಗ ಅನುದಾನ ನೀಡಲಾಗುತ್ತಿದೆ. 
ಖಾತರಿ ಯೋಜನೆ 

4 ಸಜ್ಜ ಧಾರ್‌ ಘಷಾರಹನರ್ಮಸಕಾಕ್ಕವ 
ಮಿಷನ್‌ ಪರಿಶಿಷ್ಟ ಜಾತಿ/ಪರಿಶಿಷ್ಟ 

ಪಂಗಡದ ಫಲಾನುಭವಿಗೆ 
ರೂ.15.000/- ಮತ್ತು 
ಸಾಮಾನ್ಯ ಫಲಾನುಭವಿಗೆ 
ರೂ.12,000/-ಗಳು 


ರೂಪಾಯಿಗಳು 


(ಈ) 


ಗಾಮ ಪೆಂಚಾಯಿತಿಗಳ 
ಅಡಿಯಲ್ಲಿ ಬರುವ 
ಕಾಮಗಾರಿಗಳು ಯಾವುವು 
ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ 
ಸಂಬಂಧಪಟ್ಟ 
ಯೋಜನೆಗಳಾವುವು? 
(ವಿವರಬಾದ ಮಾಹಿತಿ 
ನೀಡುವುದು) 


ಪಂಚಾಯಿತ್‌ ರಾಜ್‌ 
ಅಧಿನಿಯಮ, 1993 ರ ಪ್ರಕರಣ 58 ರಂತೆ ಗ್ರಾಮ ಪಂಜಾಯತಿ 
ವ್ಯಾಪ್ತಿಯಲ್ಲಿ ಸಾರ್ವಜನಿಕ ರಸ್ತೆಗಳ ನಿರ್ಮಾಣ, ದುರಸ್ತಿ ಮತ್ತು 
ನಿರ್ವಹಣೆ, ನೈರ್ಮಲ್ಯ ವ್ಯವಸ್ಥೆ ಮತ್ತು ಸರಿಯಾದ ಚರಂಡಿ ವ್ಯವಸ್ಥೆ 
ಹಾಗೂ ನೀರು ಪೂರೈಕೆ ಕಾಮಗಾರಿಗಳನ್ನು ಕೈಗೊಳ್ಳಬಹುದಾಗಿದೆ. 


ಗ್ರಾಮ ಪಂಚಾಯತಿಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತರಿ ಯೋಜನೆ, ಸ್ವಚ್ಛ ಭಾರತ್‌ ಮಿಷನ್‌, ವಿವಿಧ 
ವಸತಿ ಯೋಜನೆಗಳಾದ ಬಸವ ವಸತಿ, ಅಂಬೇಡ್ಕರ್‌ ವಸತಿ, ಪ್ರಧಾನ 
ಮಂತ್ರಿ ಆವಾಸ್‌ ಯೋಜನೆ ಮತ್ತು 15ನೇ ಹಣಕಾಸು ಆಯೋಗದ 
ಅನುದಾನದ ಕಾರ್ಯಕ್ರಮ / ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. 


